v4 


ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 7784842 
ಸದಸ್ಯರ ಹೆಸರು 1) ಶ್ರೀಬಿಕೆ ಹರಿಪ್ರಸಾದ್‌, 
(ವಿಧಾನಸಭೆಯಿಂದ ಚುನಾಯಿತರಾದವರು 
2) ಶ್ರೀಆಯನೂರು ಮಂಜುನಾಥ್‌, 
(ಪದವೀಧರರ ಕ್ಲೇತು 
ಉತ್ತರಿಸುವ ದಿನಾ೦ಕ 20.12.2021 
#Sietid ಅರಣ್ಯ ಹಾಗೂ ಆಹಾರ, ನಾಗರಿಕ ಸರಬರಾಜು ಮತ್ತು 
ಉ ೨ » 
ಗ್ರಾಹಕರ ವ್ಯವಹಾರಗಳ ಸಚಿವರು. 
(ಕ್ರ.ಸಂ. ಪ್ರಶ್ನೆ ಉತ್ತರ | 
ಅ) | ಸರ್ಕಾರದ ಆದೇಶ ಸಂಖ್ಯೆ: ಕರ್ನಾಟಿಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ 1978 | 
| ಅಪಸ/217/ಅಪಸೆ/2014 ದಿನಾ೦ಕ:23-12-2017 | ಜಾರಿಗೆ ಬಂದ ನಂತರ ಸದರಿ ಅಧಿನಿಯಮದಡಿ | 
| | ರಲ್ಲಿನ ಆದೇಶದಂತೆ ಅರಣ್ಯ ಇಲಾಖೆಯ ವಿವಿಧ | ನಿಗದಿಪಡಿಸಿರುವ ಕಾರ್ಯವಿಧಾನವನ್ನು ಅನುಸರಿಸಿ | 
| ವೃಂದಗಳಿಗೆ 3085 ಹುದ್ದೆಗಳನ್ನು ಸೃಜನೆ ಮಾಡಿ | ಅರಣ್ಯ ಇಲಾಖೆಯಲ್ಲಿ ವೃಂದ ಮತ್ತು ನೇಮಕಾತಿ" 
| ವೃಂದ ಬಲಕ್ಕೆ ಸೇರಿಸಲಾಗಿದ್ದು, ಸೇರಿಸುವ | ನಿಯಮಗಳನ್ನು ರಚಿಸಿ ಈಗಾಗಲೇ ಪ್ರಕಟಿಸಲಾಗಿದ್ದು, | 
| | ಪೂರ್ವದಲ್ಲಿ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆ | ಅವುಗಳನ್ನು ಕಾಲಕಾಲಕ್ಕೆ ಪರಿಷ್ಮರಿಸಿ, 
| ಅಧಿನಿಯಮ 1978ರ ಸೆಕ್ಷನ್‌ 3 ಮತ್ತು 8ರನ್ಸಯ | ಅಧಿಸೂಚನೆಗಳನ್ನು ಹೊರಡಿಸಲಾಗಿದೆ. | 
ರಾಜ್ಯ ವಿಧಾನ ಮಂಡಲದ ಅನುಮೋದನೆ | 
ಕಡ್ಡಾಯವಾಗಿದ್ದು, ಈ ಕ್ರಮವನ್ನು ಅನುಸರಿಸದೇ ಕರ್ನಾಟಿಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಆರ್ಥಿಕ | 
ನೇರವಾಗಿ ವೃಂದಬಲಕೆೆ, 3085 ಹುದ್ದೆಗಳನ್ನು | ಇಲಾಖೆಯ ಸಹಮತಿ ಮೇರೆಗೆ 3085 ವಿವಿಧ ವೃಂದಗಳ 
ಸೇರಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಹುದ್ದೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 217 
ಅಪಸೇ 2014 ದಿನಾಂಕ: 09-05-2019 ರನ್ವಯ | 
ಆ) | ಮೇಲಿನ ಆದೇಶದಂತೆ ಸೃಜನೆಯಾಗಿರುವ ಹೊಸ | ಸುಜಿಸಲಾಗಿದೆ. | 


ಹುದ್ಮೆಗಳನ್ನು ಅರಣ್ಯ ಇಲಾಖೆಯ ವೃಂದ ಮತ್ತು 
ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತಂದು 
ಕರ್ನಾಟಿಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದೆಯೇ:; 
ಪ್ರಕಟಿಸಿದ್ದಲ್ಲಿ, ಸಂಪೂರ್ಣ ಮಾಹಿತಿ 
ಒದಗಿಸುವುದು; 


ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ 140 ಸೇನೇಇ | 
2010, ದಿನಾಂಕ: 07-04-2011 ರಲ್ಲಿ ಕರ್ನಾಟಕ ರಾಜ್ಯ ' 
ನಾಗರಿಕ ಸೇವಾ ಅಧಿನಿಯಮ 1978 ಫೆ ತಿದ್ದುಪಡಿ ಮಾಡಿ | 
ದಿನಾಂಕ: 06-052010 ರಂದು ಅಧಿಸೂಚನೆ ' 
ಹೊರಡಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದ್ದು, | 
ಅದರನ್ವಯ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ | 
ಹುದೆಗಳನ್ನು ಸೃಜಿಸುವಾಗ ಮೊದಲಿಗೆ ಪುಸ್ತುತ' 
ಅನುಸರಿಸುತ್ತಿರುವಂತೆ ಒಂದು ಕಾರ್ಯಕಾರಿ ಆದೇಶವನ್ನು | 
ಹೊರಡಿಸುವುದು. ತದನಂತರ ಸೃಜಿಸಲಾದ ಹುದ್ದೆಗಳ 
ಸಂಖ್ಯೆ, ಸ್ವರೂಪ ಇತ್ಯಾದಿ ಅಂಶಗಳನ್ನು ವೃಂದ ಮತ್ತು 
ನೇಮಕಾತಿ ನಿಯಮದಲ್ಲಿ ಸೇರಿಸಲು ಒಂದು 
ಅಧಿಸೂಚನೆಯನ್ನು ಹೊರಡಿಸಬೇಕು. ಇಂತಹ 
ಅಧಿಸೂಚನೆಯನ್ನು ಸಂಸದೀಯ ವ್ಯವಹಾರಗಳು ಮತ್ತು 
ಶಾಸನ ರಚನೆ ಇಲಾಖೆಯಿಂದ ಪರಿಶೋಧಿಸಿಕೊಂಡು 
ಹೊರಡಿಸಬಹುದಾಗಿರುತ್ತದೆ. 


ಅರಣ್ಯ ಇಲಾಖೆಯಲ್ಲಿ ಯಾವುದೇ ಹೊಸ ವೃಂದದ 
ಹುದ್ಮಗಳನ್ನು ಸೃಜಿಸಿಲ್ಲವಾದ್ಮರಿಂದ ಮತ್ತು ಇಲಾಖೆಯಲ್ಲಿ 
ವೃಂದ ಮತ್ತು ನೇಮಕಾತಿ ನಿಯಮಗಳು 
ಅಸ್ತಿತ್ಯದಲ್ಲಿರುವುದರಿಂದ, ಪುನಃ ನಿಯಮಗಳನ್ನು ರಚಿಸ್ಸಿ 


! ಕರ್ನಾಟಿಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ, 1978ರ 


ಕ್ರ.ಸಂ. ಪ್ರಶ್ನೆ _ 
ಸೆಕ್ಷನ್‌ 3 ಮತ್ತು 8 ರನ್ನಯ ವಿಧಾನ ಮಂಡಲದ ಉಭಯ 

ಸದನಗಳಲ್ಲಿ ಮಂಡಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ. 
ಹೊಸದಾಗಿ ಸೃಜಿಸಲಾಗಿರುವ ವೃಂದಬಲವನ್ನು ವೃಂದ ! 
ಮತ್ತು ನೇಮಕಾತಿ ನಿಯಮಗಳಲ್ಲಿ, ಸೇರಿಸಲು ಸೂಕ್ತ | 
ಪ್ರಸ್ತಾವನೆಯನ್ನು ಇಲಾಖಾ ಮುಖ್ಯಸ್ಮರಿಂದ ಪಡೆದು | 
| ನಿಯಮಾನುಸಾರ ಕ್ರಮವಹಿಸಲಾಗುವುದು. | 


ಇ) | ಅಧಿನಿಯಮ 1978ರ ಸೆಕ್ಷನ್‌ 3 ಮತ್ತು ಕಿನ್ನು ಅರಣ್ಯ ಇಲಾಖೆಯಲ್ಲಿ ನಿಯಮಬಾಹಿರವಾಗಿ 
| ಅ ಅರಣ್ಯ ಇಲಾಖೆಯು ನಿಯಮ | ಹೊಸದಾಗಿ ಥುದ್ಮೆಗಳನ್ನು ಸೃಜಿಸಿರುವುದಿಲ್ಲ. ಆರ್ಥಿಕ | 
ಮಾ ಹೊಸದಾಗಿ ಸೃಷ್ಟಿಸುವ | ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 1998 ವೆಚ್ಚ-52017, 


ಹುದ್ದೆಗಳನ್ನು ನೇರ ಮತ್ತು ಮುಂಬಡ್ತಿಯ ದಿನಾಂಕ: 08.12.2017 ರಲ್ಲಿ ನೀಡಿದ ಸಹಮತಿ ಮೇರೆಗೆ 
ಮೂಲಕ ಭರ್ತಿ ಮಾಡಿ ಅಕ್ರಮವೆಸಗಿರುವುದು ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 217 ಅಪಸೇ 2014 | 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, | ದಿನಾಂಕ: 09.05.2019ರಲ್ಲಿ ಈಗಾಗಲೇ ಹಂಚಿಕೆ 
ಇದಕ್ಕೆ ಕಾರಣವಾದ ಅಧಿಕಾರಿಗಳನ್ನು ಗುರುತಿಸಿ ಮಾಡಲಾದ ಹುದೆಗಳಿಗೆ ನೇರ ನೇಮಕಾತಿ ಕೋಟಾದ | 
| ಯಾವ ಕಾಲಮಿತಿಯೊಳಗೆ ತಪ್ಪಿತಸ್ಮರ ವಿರುದ್ಧ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಅರಣ್ಯ | 
| ' ಕುಮ ಜರುಗಿಸಲಾಗುವುದು; E ರಕಕ ವೃಂದದ ಹುದೈೆಗಳಿಗೆ ನೇರ ನೇಮಕಾತಿ ಮೂಲಕ | 
| ಭರ್ತಿ ಮಾಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಹಾಗೂ 
ಮುಂಬಡ್ತಿ ಕೋಟಾದಡಿ ಲಭ್ಯವಿರುವ ಹುದ್ದೆಗಳ | 
ಎದುರಾಗಿ ಅರ್ಹತೆ ಮತ್ತು ಜೇಷ್ಠತೆಯ ಆಧಾರದ ಮೇಲೆ 

ನಿಯಮಾನುಸಾರ ಮುಂಬಡಿಯನ್ನು ನೀಡಲಾಗಿದೆ. ಈ, 


ಪ್ರಕ್ರಿಯೆಯಲ್ಲಿ ಯಾವುದೇ ಅಕ್ರಮ | 
ವೆಸಗಿರುವುದಿಲ್ಲವಾದ್ದರಿಂದ ಶಿಸ್ತುಕ್ರಮ ಕೈಗೊಳ್ಳುವ 
ಪ್ರಮೇಯ ಉದವಿಸುವುದಿಲ್ಲ. | 


ಪ್ರಸ್ತುತ ಹೊಸದಾಗಿ ಸೃಜನೆಮಾಡಿರುವ 339 ಪ್ರಸ್ತುತ ಹೊಸದಾಗಿ 339 ಅರಣ್ಯ ರಕ್ಷಕ ಹುದ್ದೆಗಳನ್ನು ' 
ಅರಣ್ಯ ರಕ್ಷಕ ಹುದ್ದೆಗಳನ್ನು ಮೇಲೆ ತಿಳಿಸಿರುವ | ಸೃಜನೆ ಮಾಡಿರುವುದಿಲ್ಲ. | | 
ನಿಯಮಗಳನ್ನು ಅನುಸರಿಸದೇ ಸರ್ಕಾರದ ಆದೇಶಸಂಖ್ಯೆ: ಅಪಜೀ 217 ಅಪಸೇ 2014 
' ಲೋಪವಾಗಿದ್ದರೂ ಸಹ ಈ ಹುದ್ಮೆಗೆಳಿಗೆ ನೇರ ದಿನಾಂಕ: 09.05.2019 ರನ್ವಯ 2019-20 ವೇ ಸಾಲಿಗೆ 
| ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿರುವುದು | ಸೃಜಿಸಿದ 150 ಅರಣ್ಯ ರಕ್ಷಕ ಹುದ್ದೆಗಳನ್ನು ಸಂಬಂಧಿಸಿದ 
| ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದಲ್ಲಿ, | ವೃತ್ತ!/ವಿಭಾಗಗಳಿಗೆ ಹಂಚಿಕೆ ಮಾಡಲಾಗಿರುತ್ತದೆ. | 
| ಇಂತಹ ದೋಷವುಳ್ಳ ನೇಮಕಾತಿ ಪ್ರಕ್ರಿಯೆಯನ್ನು | ಸರ್ಕಾರದ ಪತ್ರಸಂಖ್ಯ: ಅಪಜೀ 115 ಅಪಸೇ 2016, 
ತಡೆಯಲು ಸರ್ಕಾರ ಕ್ರಮವಹಿಸುವುದೇ ದಿನಾಂಕ: 08.11.2016 ರಲ್ಲಿ 119 ಅರಣ್ಯ ರಕ್ಷಕ 
ಹುದ್ದೆಗಳನ್ನು ಭರ್ತಿ ಮಾಡಲು ನೀಡಿರುವ | 
ಅನುಮತಿಯಂತೆ ಹಾಗೂ ನೇಮಕಾತಿ ಅಧಿಸೂಚನೆ ಸಂಖ್ಯೆ: ' 
ಬಿ6/ನೇಮಕಾತಿ!ವಿವ-1/2016-17 ದಿನಾ೦ಕ: 10-04-2017 
ರನ್ವಯ ಭರ್ತಿಯಾಗದೆ ಬಾಕಿ ಉಳಿದ 12 ಅರಣ್ಯ ರಕ್ಷಕ | 
ಬ್ಯಾಕ್‌ಲಾಗ್‌ ಹುದ್ದೆಗಳು, ಸರ್ಕಾರದ ಪತ್ರಸಂಖ್ಯೆ: ಅಪಜೀ ; 
284 ಅಪಸೇ 2018 ದಿನಾ೦ಕ: 20-09-2019 ರಲ್ಲಿ ಇ5 
ಅರಣ್ಯ ರಕ್ಷಕ ಹುದ್ಮೆಗಳನ್ನು ನೇರನೇಮಕಾತಿ ಮೂಲಕ 
ಭರ್ತಿಮಾಡಲು ನೀಡಿರುವ ಸಹಮತಿಯಂತೆ ಮತ್ತು 
ಹೊಸದಾಗಿ ಸೃಜಿಸಲಾದ 150 ಅರಣ್ಯರಕ್ಷಕ ಹುದೆಗಳ ಪೈಕಿ 
ನೇರ ನೇಮಕಾತಿಗೆ ಲಭ್ಯವಾಗುವ 113 
ಹುದೆಗಳನ್ನುಳಗೊಂಡಂತೆ ಒಟ್ಟು 339 ಅರಣ್ಯ ರಕ್ಷಕ 
ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ ಭರ್ತಿಮಾಡಲು 
ನೇಮಕಾತಿ ಅಧಿಸೂಚನೆ ಸಂಖ್ಯೆ: ಬಿ6/ನೇಮಕಾತಿ!ವಿವ- 
1/2019-20 ದಿನಾಂಕ: 02-03-2020 ನ್ನು 
ಹೊರಡಿಸಲಾಗಿರುತ್ತದೆ. 


ಈ ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ 
ಲೋಪವಾಗಿಲ್ಲದಿರುವುದರಿಂದ ನೇಮಕಾತಿ 
ಪ್ರಕ್ರಿಯೆಯನ್ನು ತಡೆಹಿಡಿಯುವ ಪ್ರಶ್ನೆ ಉದೃವಿಸುವುದಿಲ್ಲ. 


ಪು.ಸಂ ಪ್ರಶ್ನೆ ಉತ್ತರ | 
| Ww) | ದಿನಾಂಕ: 23-12-2017 ರ ಆದೇಶದಂತೆ 3085 ಆರ್ಥಿಕ ಇಲಾಖೆಯು ನೀಡಿದ್ದ ಸಹಮಶತಿಯನ್ವಯ 
p ಹುದ್ಮೆಗಳನ್ನು ಸೃಜನೆ ಮಾಡಿ ಕಳೆದ 5|ಒಟ್ಟು 3085 ಹುದ್ದೆಗಳನ್ನು ಸೃಜಿಸಿ ಭರ್ತಿ ಮಾಡಲು 
' ವರ್ಷಗಳಲ್ಲಿ ಎಷ್ಟು ಹುದೆಗಳನ್ನು ಈಗಾಗಲೇ | ಸರ್ಕಾರದ ಆದೇಶ ಸಂಖ್ಯ: ಅಪಜೀ 217 ಅಪಸೇ 2014 
ನೇರ ಮತ್ತು ಮುಂಬಡ್ತಿಯ ಮೂಲಕ | ದಿನಾಂಕ: 09-05-2019 ನ್ನು ಹೊರಡಿಸಲಾಗಿದ್ದು, ಈ ರೀತಿ 
ಭರ್ತಿಮಾಡಲಾಗಿದೆ; (ಈ ಕಾರಣದಿಂದ ಸರ್ಕಾರವು | ಸೃಜಿಸಲಾಗಿರುವ ಹುದ್ಮೆಗಳ ಪೈಕಿ 2019-20 ನೇ ಸಾಲಿಗೆ 
ವೇತನಕ್ಕಾಗಿ ಬಿಡುಗಡೆ ಮಾಡಿರುವ ಹೆಚ್ಚುವರಿ | ಹಂಚಿಕೆಯಾಗಿರುವ ವಿವಿಧ ವೃಂದದ ಹುದ್ಮೆಗಳಲ್ಲಿ 
ಅನುದಾನದ ಮಾಹಿತಿ ಒದಗಿಸುವುದು) ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ರಕ್ಷಕ 
ವೃಂದದ ನೇರ ನೇಮಕಾತಿ ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ. 
ಇದುವರೆವಿಗೂ ಯಾವುದೇ ಹುದ್ದೆಗಳನ್ನು ನೇರ ನೇಮಕಾತಿ 
ಮೂಲಕ ಭರ್ತಿ ಮಾಡಿರುವುದಿಲ್ಲ. 


ಉಳಿದಂತೆ ಮುಂಬಡ್ತಿ ಕೋಟಾದಡಿ ಒಟ್ಟು 69. 
ವಿವಿಧ ವೃಂದಗಳಲ್ಲಿ ಮುಂಬಡ್ತಿ ನೀಡಲಾಗಿದೆ. ವಿವಿಧ 
ವೃಂದಗಳಲ್ಲಿ ಹುದ್ದೆಗಳು ಖಾಲಿ ಇರುವುದರಿಂದ, 


ವೇತನಕ್ಕಾಗಿ ಹೆಚ್ಚುವರಿ ಅನುದಾನದ ಅವಶ್ಯಕತೆ 
ಇರುವುದಿಲ್ಲ. 


ಸಂಖ್ಯ:ಅಪಜೀ 297 ಅಪಸೇ 2021 


3) 
ಅರಣ್ಯ ಹಾಗೂ ಆಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು 


